ಚಲನಚಿತ್ರ ಕಿರುಪುಸ್ತಕ 


ಅಭಿವೃದ್ಧಿಗಾಗಿ 
ಸಿನೆಮಾ 


ಕೆ. ವಿ . ಸುಬ್ಬಣ್ಣ 


- ಅಕ್ಷರ ಪ್ರಕಾಶನ 
ಹೆಗ್ಗೋಡು( ಸಾಗರ ) ಕರ್ನಾಟಕ 

- ಪುಸ್ತಕ ಸಂಚಯ 
ಕ್ರಮ ಸಂಖ್ಯೆ 938 ... 


ಕೆ. ವಿ. ಸುಬ್ಬಣ್ಣ 


ಅಭಿವೃದ್ಧಿಗಾಗಿ ಸಿನೆಮಾ 


ನೀನಾಸಮ್ ಚಿತ್ರಸಮಾಜ ಹೆಗ್ಗೋಡು 

ಪರವಾಗಿ 
ಅಕ್ಷರ ಪ್ರಕಾಶನ ಸಾಗರ ಕರ್ನಾಟಕ ರಾಜ್ಯ 


ABHIVRIDDHIGAGI CINEMA: (Kannada ) by K . V . Subba 
nna ; Printed at Arasa Mudrana , Bangalore and Published by 
Akshara Prakashana , Sagar (Karnataka ) 577 401; for Ninasam 
Chitrasamaja , Heggodu ; Second Impression : Sept 8 ?; Pages : 
12plus 2 ; Price Rs . 2 . 


Copy Right : Author 


ಬೆಲೆ : ಎರಡು ರೂಪಾಯಿ 


ಅಭಿವೃದ್ಧಿಗಾಗಿ ಸಿನೆಮಾ 


ಸಂಪರ್ಕಮಾಧ್ಯಮಗಳನ್ನು ದೊಡ್ಡದಾಗಿ ಹೀಗೆ ವಿಂಗಡಿಸಬಹುದು : 


೧ . ಮಾನವ ಕುಲ ತನ್ನ ಬೆಳವಣಿಗೆಯಲ್ಲಿಕ್ರಮೇಣರೂಪುಗೊಳಿಸಿಕೊಂಡು ಬಂದ 
ಸಂಪರ್ಕಸಾಧನಗಳಾದ ಭಾಷೆಗಳು - ಶಾಬಿಕ ಭಾಷೆಗಳು , ನೃತ್ಯ , ಸಂಗೀತ, ಚಿತ್ರ , 
ಶಿಲ್ಪ , ರಂಗಭೂಮಿ ಮುಂತಾದವು. 


೨. ವಿಜ್ಞಾನಯುಗ ಪ್ರಾರಂಭವಾದ ಮೇಲೆ, ಆ ಹಳೆಯ ಭಾಷೆಗಳನ್ನೇ ವಿಶಾಲ 
ವಾದ ಸಾಮೂಹಿಕ ಸಂಪರ್ಕಕ್ಕೆ ಅಳವಡುವಂತೆ ಯಾಂತ್ರಿಕಸಾಧನಗಳ ಮೂಲಕ 
ರೂಪಿಸಿಕೊಂಡಂಥ ಸಮೂಹಸಂಪರ್ಕ ಮಾಧ್ಯಮಗಳು ವೃತ್ತಪತ್ರಿಕೆಗಳು, ಪುಸ್ತಕ 
ಗಳು , ರೇಡಿಯೋ ಇತ್ಯಾದಿ. 
೩ . ವಿಜ್ಞಾನಯುಗದ ಕೂಸಾಗಿ ಹುಟ್ಟಿಕೊಂಡ ಹಾಗೂ ಸಮೂಹಸಂಪರ್ಕ 
ಮಾಧ್ಯಮವಾಗಿಯೇ ರೂಪುಗೊಂಡ ಯಾಂತ್ರಿಕ ಸಾಧನದ ಹೊಸ ಭಾಷೆ- ಸಿನೆಮಾ . 


ಈ ವಿಂಗಡನೆಯಲ್ಲಿಯೇ ನಾವು ಸಿನೆಮಾದ ವೈಶಿಷ್ಟ್ಯವನ್ನು ಗುರುತಿಸಿಕೊಳ್ಳ 
ಬಹುದು. ಜನಸಂಪರ್ಕಕ್ಕೆ ಮತ್ತು ಜನಶಿಕ್ಷಣಕ್ಕೆ ಸಿನೆಮಾವನ್ನು ಉಳಿದೆಲ್ಲಕ್ಕಿಂತ 
ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಎಂಬ ಹೇಳಿಕೆಯನ್ನು ಕೂಡ 
ಇದು ಸಮರ್ಥಿಸುತ್ತದೆ. 


ಸಾಮೂಹಿಕ ಅಭಿವೃದ್ಧಿಗೋಸ್ಕರ ಹೆಣಗುತ್ತಿರುವ ಇಂಡಿಯಾದ ದೃಷ್ಟಿಯಿಂದ 
ಹೇಳುವುದಾದರೆ - ಹಲವಾರು ಶಾಖಿಕ ಭಾಷೆಗಳಿಂದ ವಿಭಜನೆಗೊಂಡಿರುವ ಹಾಗೂ 
ಬಹುಸಂಖ್ಯಾತರು ಅನಕ್ಷರಸ್ಥರಾಗಿರುವ ಈ ದೊಡ ದೇಶದಲ್ಲಿ ಸಿನೆಮಾ ಜನಸಂಪರ್ಕ 


4 


ಸಾಧನವಾಗಿ ಎಲ್ಲಕ್ಕೂ ಹೆಚ್ಚಿನ ಆದ್ಯತೆ ಪಡೆಯಬೇಕು. ಆದರೆ, ಸ್ವಾತಂತ್ರ್ಯಾನಂತರ 
ಇಂಡಿಯಾ ಪ್ರಾರಂಭಿಸಿದ ಅಭಿವೃದ್ಧಿಯ ಹೊಸಪ್ರಯತ್ನದಲ್ಲಿ , ಈ ೩೦ ವರ್ಷಗಳ 
ಕಾಲ, ನಾವು ಈ ಶಕ್ತಿಶಾಲಿ ಮಾಧ್ಯಮವನ್ನು ಎಷ್ಟು ಮಟ್ಟಿನ ಉಪಯುಕ್ತ ಬಳಕೆಗೆ 
ನಿರ್ದೆಶಿಸಿಕೊಂಡಿದ್ದೇವೆ ಎಂಬುದನ್ನು ನೋಡಿಕೊಂಡರೆ ಆಶ್ಚರ್ಯವಾಗುತ್ತದೆ, 
ನಿರಾಶೆಯಾಗುತ್ತದೆ. 


ಸಿನೆಮಾ ಅಸ್ತಿತ್ವಕ್ಕೆ ಬಂದು ೬ ತಿಂಗಳು ಕಳೆಯುವ ಮೊದಲೇ ಅದು 
ಇಂಡಿಯಾಕ್ಕೂ ಬಂತು. ಇಂಡಿಯಾ ಮತ್ತು ರಷ್ಯಾಗಳೆರಡರಲ್ಲೂ ಸಿನೆಮಾದ 
ಪ್ರಥಮ ಪ್ರದರ್ಶನ ನಡೆದದ್ದು ಒಂದೇ ದಿನ. ೧೯೩೦ರ ಹೊತ್ತಿಗೆ ಅದು ಇಂಡಿಯಾ 
ದಲ್ಲಿ ಗಣನೀಯ ಉದ್ಯಮವಾಗಿ ಬೆಳೆದಿತ್ತು . ೨ನೇ ಮಹಾಯುದ್ಧದ ಅನಂತರದ 
ದಿನಗಳಲ್ಲಿ, ಇಂಡಿಯಾ ಜಗತ್ತಿನಲ್ಲಿಯೇ ಹೆಚ್ಚು ಸಂಖ್ಯೆಯ ಚಿತ್ರಗಳನ್ನು ತಯಾರಿ 
ಸುವ ದೇಶಗಳಲ್ಲಿ ಒಂದಾಗಿ, ಒಂದು- ಎರಡನೆಯ ಸ್ಥಾನಗಳನ್ನು ಗಳಿಸಿಕೊಳ್ಳತೊಡ 
ಗಿತು . ಈ ಮಧ್ಯೆ ಸರ್ಕಾರ ಕೂಡ ಅದರ ಕಣ್ಣು ಕುಕ್ಕುವ ಲಾಭದಲ್ಲಿ ಒಂದು 
ಪಾಲನ್ನು ಪಡೆದುಕೊಳ್ಳಲು ಮತ್ತು ತನ್ನ ದೃಷ್ಟಿಯಲ್ಲಿ ಅದು ಜನರ ಮೇಲೆ ಅನ 
ಪೇಕ್ಷಿತ ಪರಿಣಾಮವನ್ನುಂಟುಮಾಡುವಂತೆ ಹತೋಟಿಯಲ್ಲಿಟ್ಟುಕೊಳ್ಳಲು ಮುಂದಾ 
ಯಿತು. ೧೯೧೮ರಲ್ಲಿ ಸೆನ್ಸಾರ್‌ ರೂಢಿಗೆ ಬಂದಿತು. ೨ನೇ ಮಹಾಯುದ್ಧದ ಕಾಲ 
ದಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ “ Film Advisory Board, 'Information 
Films of India ' ಎಂಬ ಹೆಸರುಗಳಲ್ಲಿ ಯುದ್ಧ ಕ್ಕೆ ನೆರವಾಗುವ 
ಪ್ರಚಾರಚಿತ್ರಗಳನ್ನು ತಾನೇ ನಿರ್ಮಿಸಿ ಅವುಗಳ ಪ್ರದರ್ಶನವನ್ನು ಕಡ್ಡಾಯಗೊಳಿ 
ಸಿತು. ಮುಂದೆ , ಸ್ವಾತಂತ್ರ್ಯ ಬಂದ ಮೇಲೆ ೧೯೪೯ರಲ್ಲಿ Films Division 
of the Government of India ಸ್ಥಾಪನೆಯಾಯಿತು. ಅಗ್ಗದ ಮನೆ 
ರಂಜನೆಯ ಉದ್ಯಮಚಿತ್ರಗಳಿಗೆ ವಿರುದ್ದವಾಗಿ ಜನರ ಶಿಕ್ಷಣವನ್ನು ಸಾಧಿಸುವುದಕ್ಕೆ 
ಹಾಗೂ ರಾಷ್ಟ್ರ ಯೋಜಿಸಿಕೊಂಡ ಅಭಿವೃದ್ಧಿ ಪ್ರಯತ್ನಗಳಿಗೆ ಪ್ರಚಾರಸಾಧನವಾಗಿ 
ನಿಲ್ಲುವುದಕ್ಕೆ ಈ ಸರ್ಕಾರಿ ಸಂಸ್ಥೆಯ ಮೂಲಕ ಭಾರೀ ಸಂಖ್ಯೆಯ ಕಿರುಚಿತ್ರಗಳನ್ನು 
ತಯಾರಿಸಿ ರಾಷ್ಟ್ರದ ಎಲ್ಲಾ ಕಡೆ ಅವನ್ನು ಕಡ್ಡಾಯವಾಗಿ ಪ್ರದರ್ಶಿಸುವಂತೆ ಮಾಡ 
ಲಾಯಿತು. ಕ್ರಮೇಣ ಈ ಸಂಸ್ಥೆ , ಜಗತ್ತಿನ ಇಂಥಾ ಸರ್ಕಾರಿ ಸಂಸ್ಥೆಗಳಲ್ಲೇ 
ಬೃಹದಾಕಾರವಾಗಿ ಬೆಳೆದುಕೊಂಡಿದೆ. ಈ ಸಂಸ್ಥೆಯೊಂದೇ ಅಲ್ಲದೆ ಕೇಂದ್ರ 
ಸರ್ಕಾರದ ಬೇರೆ ಹಲವು ಇಲಾಖೆಗಳು , ರಾಜ್ಯ ಸರ್ಕಾರಗಳು , ಅರೆ ಸರ್ಕಾರಿ ಸಂಸ್ಥೆ 
ಗಳು, ಶೈಕ್ಷಣಿಕ ಹಾಗೂ ಪ್ರಚಾರಾತ್ಮಕ ಚಿತ್ರಗಳನ್ನು ನಿಮ್ಮಿಸುವಲ್ಲಿ ಮತ್ತು ಅವನ್ನು 
ಸಂಚಾರಿ ವಾಹನಗಳ ಮೂಲಕ ಗ್ರಾಮಾಂತರಗಳಿಗೂ ಕೊಂಡೊಯ್ದು ಪ್ರದರ್ಶಿ 
ಸುವುದರಲ್ಲಿ ತೊಡಗಿವೆ . ಇದೇ ರೀತಿಯಲ್ಲಿಕೇಂದ್ರದ Field Publicity 


Department ಮುಂತಾದವು Films Division ಹಾಗೂ ಇನ್ನಿತರ ಶೈಕ್ಷಣಿಕ 
ಚಿತ್ರಗಳನ್ನು ಗ್ರಾಮಾಂತರ ಪ್ರದೇಶಗಳಿಗೆ ಒಯು ಪ್ರದರ್ಶಿಸುತ್ತಿವೆ. 


ಹೀಗೆ, ಖಾಸಗಿ ಕಮರ್ಷಿಯಲ್ ಸಿನೆಮಾ ಮತ್ತು ಸರ್ಕಾರಿ ನಿಯಂತ್ರಿತ 
ಸಿನೆಮಾ ಎಂಬ ಎರಡು ದೊಡ್ಡ ಭಾಗಗಳಾಗಿ ರೂಪುಗೊಂಡಿರುವ ಇಲ್ಲಿನ ಸಿನೆಮಾ 
ಹಾಸು ಹೊದಿಕೆಗಳಾಗಿ ಇಂಡಿಯಾವನ್ನು ಇಡೀ ಆವರಿಸಿಕೊಂಡಿವೆಯೇನೋ ಎನ್ನಿಸು 
ತದೆ, ಮೇಲುನೋಟಕ್ಕೆ ಅಪವಾದಗಳನ್ನು ಬಿಟ್ಟು ಒಟ್ಟಿನ ದೃಷ್ಟಿಯಲ್ಲಿ ಹೇಳುತ್ತಿ 
ದೇನೆ - ನಮ್ಮ ಕಮರ್ಷಿಯಲ್ ಸಿನೆಮಾ ಅಭಿವ್ಯಕ್ತಿಯ ಸಾಧನವಾಗಿ ಇನ್ನೂ 
Primitive ಎನ್ನಬಹುದಾದ ಸ್ಥಿತಿಯಲ್ಲೇ ಕೊಳೆಯುತ್ತಿದ್ದು ಮಾನವನ 
ದೌರ್ಬಲ್ಯಗಳನ್ನೇ ನಗದುಗೊಳಿಸಿಕೊಳ್ಳುವ ಮುಖ್ಯೋದ್ದೇಶದಿಂದ ಅಗ್ಗದ ರಂಜನೆ 
ಯಾಗಿ ಜನರನ್ನು ಆಕರ್ಷಿಸುತ್ತಿದೆ. ತದ್ವಿರುದ್ಧವಾಗಿ, ಸರ್ಕಾರಿ ಸಿನೆಮಾ ಒಣ 
ಉಪದೇಶವಾಗಿ , ಬೇಡವೆಂದರೂ ನಿವಾರಿಸಿಕೊಳ್ಳಲು ಸಾಧ್ಯವಿಲ್ಲದ ಅನಿವಾರ 
'ಕರ್ಮ ' ವಾಗಿ , ಕಡ್ಡಾಯವಾಗಿ, ಅವರ ಕಣ್ಣಿಗೆ ಅಂಟಿಕೊಳ್ಳುತ್ತಿದೆ. ನಮ್ಮ ಜನ 
ಜೀವನದ ಮೇಲೆ ಸಿನೆಮಾ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬೀರಿರುವ 
ಪ್ರಭಾವ, ಜಗತ್ತಿನ ಬೇರೆ ದೇಶಗಳಲ್ಲಿ ಕಾಣಬಹುದಾದ ಇಂಥ ಪ್ರಭಾವಕ್ಕಿಂತ 
ಕಡಿಮೆಯಂತೂ ಅಲ್ಲವೇ ಅಲ್ಲ, ನಿಶ್ಚಯವಾಗಿ, ತಮಿಳುನಾಡಿನಲ್ಲಿ ಸಿನೆಮಾದ 
ಪ್ರಭಾವ ಅಲ್ಲಿನ ರಾಜ್ಯದ ರಾಜಕೀಯವನ್ನೇ ಹತೋಟಿಗೆ ತೆಗೆದುಕೊಳ್ಳಲೂ ಶಕ್ತ 
ವಾಯಿತಲ್ಲ. ಇಂಥ ಇನ್ನೊಂದು ಉದಾಹರಣೆ ಜಗತ್ತಿನಲ್ಲೇ ಇರಲಾರದು. 

ನಮ್ಮ ಸಿನೆಮಾದ ಬಗ್ಗೆ ಮಾತಾಡುವ ಬರೆಯುವ ಎಲ್ಲರೂ ಸಾಮಾನ್ಯವಾಗಿ 
ಮೇಲೆ ಹೇಳಿರುವ ಅಂಶಗಳನ್ನು ಗಮನಿಸುತ್ತಾರೆ. ಆದರೆ , ಇವತ್ತಿಗೂ ನಮ್ಮ 
ದೇಶದ ಗ್ರಾಮಾಂತರ ಪ್ರದೇಶಗಳಲ್ಲಿರುವ ಜನ ಸಿನೆಮಾದ ಕೈಚಾಚಿಗೆ ಎಟುಕದೆ 
ಹೊರಗುಳಿದಿದ್ದಾರೆ; ದೇಶದ ಕಾಲು ಭಾಗದ ಜನರ ಮೇಲೆ ಅಷ್ಟು ಪರಿಣಾಮ 
ಬೀರಿರುವ ಸಿನೆಮಾ ಉಳಿದ ಮುಕ್ಕಾಲು ಭಾಗ ಜನರಿಗೆ ಅಪರಿಚಿತ ಎನ್ನುವಂತಿದೆ 
ಎಂಬ ಅಂಶವನ್ನು ಮಾತ್ರ ಯಾರೂ ಹೆಚ್ಚಾಗಿ ಗಮನಿಸುವುದೇ ಇಲ್ಲ . ಎಲ್ಲಕ್ಕಿಂತ 
ಹೆಚ್ಚು ಮೂಲಭೂತವಾದ ಈ ಊನವನ್ನು ನಾವು ಗಂಭೀರವಾಗಿ ಪರಿಗಣಿಸಿಯೇ 
ಇಲ್ಲವಲ್ಲ ಎಂದು ನನಗೆ ಖೇದವಾಗುತ್ತದೆ. 


ಇಂಡಿಯಾದ ಜನಸಂಖ್ಯೆಯಲ್ಲಿ ಸುಮಾರು ಮುಕ್ಕಾಲು ಭಾಗ ವಾಸಿಸುವುದು 
ಗ್ರಾಮಾಂತರ ಪ್ರದೇಶಗಳಲ್ಲಿ. ೧೯೭೫ - ೭೬ರ ಸುಮಾರಿಗೆ ಈ ದೇಶದಲ್ಲಿದ್ದ ಒಟ್ಟು 
ಚಿತ್ರಮಂದಿರಗಳ ಸಂಖ್ಯೆ ಸುಮಾರಾಗಿ ೮೫೦೦. ಇವುಗಳಲ್ಲಿ ಸುಮಾರು ೫೭೦೦ 
ಖಾಯಂ ಚಿತ್ರಮಂದಿರಗಳು ; ಸುಮಾರು ೨೮೦೦ ಸಂಚಾರಿ ( ತಾತ್ಕಾಲಿಕ) ಚಿತ್ರ 
ಮಂದಿರಗಳು . ಒಟ್ಟಿನಲ್ಲಿ ಹೇಳುವುದಾದರೆ , ಖಾಯಂ ಚಿತ್ರಮಂದಿರಗಳು ನಗರ 


ಪಟ್ಟಣ ಪ್ರದೇಶಗಳಲ್ಲಿ ತಾತ್ಕಾಲಿಕ ಚಿತ್ರಮಂದಿರಗಳು ಗ್ರಾಮಾಂತರ ಪ್ರದೇಶ 
ಗಳಲ್ಲೂ ಇವೆ ಎನ್ನಬಹುದು. ನಗರ ಪಟ್ಟಣಗಳಲ್ಲಿನ ಚಿತ್ರಮಂದಿರಗಳು ದಿನಕ್ಕೆ 
೩ - ೪ ಷೋ ಕೊಡುತ್ತಿದ್ದರೆ ಗ್ರಾಮಾಂತರ ಚಿತ್ರಮಂದಿರಗಳು ೧ - ೨ ತೋ ಕೊಡು 
ಇವೆ; ಇದೇ ರೀತಿ, ಮೊದಲನೆಯುವುಗಳಲ್ಲಿನ ಆಸನ ಸಂಖ್ಯೆಯ ಸುಮಾರು ಅರ್ಧ 
ದಷ್ಟು ಮಾತ್ರ ಎರಡನೆಯ ಚಿತ್ರಮಂದಿರಗಳಲ್ಲಿ ಇರಬಹುದು; ಗ್ರಾಮಾಂತರಗಳಲ್ಲಿನ 
ಚಿತ್ರಮಂದಿರಗಳು ವರ್ಷವಿಡೀ ಪ್ರದರ್ಶನಕೊಡುವುದಿಲ್ಲ, ೮ -೯ ತಿಂಗಳು ಮಾತ್ರ 
ಪ್ರದರ್ಶನ ಕೊಡುತ್ತವೆ; ಸಂಚಾರಿ ಚಿತ್ರಮಂದಿರಗಳಲ್ಲಿ ಕೂಡ ಕೆಲವು ಪಟ್ಟಣ 
ಪ್ರದೇಶಗಳಲ್ಲೇ ಇವೆ ಎಂಬ ಅಂಶಗಳನ್ನು ಗಮನಿಸಬೇಕು. ಇದರಲ್ಲಿ ನಗರ 
ಪಟ್ಟಣಗಳ ಚಿತ್ರಗಳಲ್ಲಿ ಸಾಕಷ್ಟು ಗ್ರಾಮಾಂತರ ಪ್ರೇಕ್ಷಕರೂ ಚಿತ್ರ ನೋಡುತ್ತಾರೆ 
ಎಂಬ ಅಂಶವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಆ ಬಗ್ಗೆ ಕಳೆದರೂ , ೨೫ : ೭೫ ದಾಮಾಶಾ 
ದಲ್ಲಿರುವ ನಗರಪಟ್ಟಣಗಳಲ್ಲಿನ ಜನ ಹಾಗೂ ಗ್ರಾಮಾಂತರದ ಜನ ಪಡೆಯು 
ತಿರುವ ಸಿನಿಮಾ ಪ್ರದರ್ಶನದ ಅವಕಾಶದಲ್ಲಿ ಅತ್ಯಪಾರವಾದ ಅಂತರ ಕಾಣುತ್ತದೆ. 
( ಅದು ಸುಮಾರಾಗಿ ಶೇ . ೨೫ ಜನಕ್ಕೆ ಶೇ . ೮೫ ಅವಕಾಶ ಮತ್ತು ಶೇ . ೭೫ ಜನಕ್ಕೆ 
ಶೇ . ೧೫ ಅವಕಾಶ ಎನ್ನು ವ ಅಂತರ ಕಾಣಿಸಬಹುದು.) 


ಕರ್ಣಾಟಕದ ಉದಾಹರಣೆನೋಡಬಹುದು : ಇಲ್ಲಿರುವ ಖಾಯಂ ಚಿತ್ರ 
ಮಂದಿರಗಳ ಸಂಖ್ಯೆ ಸುಮಾರು ೪೫೦. ಅವು- ಇವುಗಳಲ್ಲಿನ ಆಸನ ಸಂಖ್ಯೆ , ಷೋ 
ಸಂಖ್ಯೆ , ವರ್ಷದಲ್ಲಿನ ಪ್ರದರ್ಶನಾವಧಿ ಮುಂತಾದ ಹಿಂದೆ ಹೇಳಿದ ವ್ಯತ್ಯಾಸಗಳನ್ನು 
ಗಮನಿಸಿ ಹೇಳುವುದಾದರೆ, ಇಲ್ಲಿಕೂಡಾ ಅದೇ ಮೇಲೆ ಹೇಳಿದ ೨೫ಕ್ಕೆ ೮೫ ಮತ್ತು 
೭೫ಕ್ಕೆ ೧೫ ದಾಮಾಶಾದ ಅವಕಾಶವೇ ಇರುವಂತೆ ಕಾಣುತ್ತದೆ. ಕರ್ಣಾಟಕದ ಜನ 
ಸಂಖ್ಯೆ ಸುಮಾರು ೩ ಕೋಟಿ, ಬೆಂಗಳೂರು ನಗರದ ಜನಸಂಖ್ಯೆ ಸುಮರು ೨೦ 
ಲಕ್ಷ. ಆದರೆ, ಕರ್ಣಾಟಕದಲ್ಲಿರುವ ಸುಮಾರು ೫೦೦ ಖಾಯಂ ಚಿತ್ರಮಂದಿರಗಳ 
ಪೈಕಿ ಸುಮಾರು ೧೦೦ ಕ್ಕೂ ಹೆಚ್ಚು ಬೆಂಗಳೂರು ನಗರವೊಂದರಲ್ಲೇ ಇವೆ . 
ಯಾವುದೇ ಕನ್ನಡ ಚಿತ್ರದಲ್ಲಿ ತೊಡಗಿಸಿದ ಹಣ ಹಿಂದಕ್ಕೆ ಬರುವುದಿದ್ದರೆ ಅದು 
ಬೆಂಗಳೂರು ನಗರವೊಂದರಲ್ಲಿನ ಪ್ರದರ್ಶನದಿಂದ ಮಾತ್ರ ಬರಬೇಕಷ್ಟೆ ; ಕರ್ಣಾಟಕದ 
ಇನ್ನುಳಿದ ವಿಶಾಲ ಭಾಗಗಳಿಂದೆಲ್ಲ ಬರುವ ಹಣ ಅಷ್ಟೂ ಕೂಡಿದರೂ ಅದು 
' ಚಿಲ್ಲರೆ ಕಾಸು' ಮಾತ್ರವಾಗುತ್ತದೆ ಎಂಬುದು ಇವತ್ತಿಗೂ ಕನ್ನಡದಲ್ಲಿರುವ 
ವಾಸ್ತವ ಪರಿಸ್ಥಿತಿ. 


ಇಂಡಿಯಾದಲ್ಲಿ ದೊರಕುವ ' ಪ್ರದರ್ಶನ ಸೌಲಭ್ಯವನ್ನು ಹೋಲಿಸಿ ಹೇಳು 
ವಾಗ ನಾವು ಸಲೀಸಾಗಿ ಹೇಳಿಬಿಡುತ್ತೇವೆ. ಒಂದು ಸಾವಿರ ಜನಸಂಖ್ಯೆಗೆ ಇರುವ 
ಆಸನ ಸೌಲಭ್ಯಗಳ ಗಣನೆಯಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ರ್೪ , ಬ್ರಿಟನ್ 


ನಲ್ಲಿ ೨೬ , ಜಪಾನ್‌ನಲ್ಲಿ ೧೯ , ಭಾರತದಲ್ಲಿ ೮ - ಎಂದು . ಆ ದೇಶಗಳಲ್ಲಿ ಟೆಲಿವಿಜನ್ 
ಎಷ್ಟೋ ಮಟ್ಟಿಗೆ ಸಿನೆಮಾದ ಕಾವ್ಯಗಳನ್ನು ನಿರ್ವಹಿಸಿಕೊಡುತ್ತಿದೆ, ನಮ್ಮಲ್ಲಿ 
ಅದಿಲ್ಲ ಎನ್ನುವುದನ್ನು ಗಮನಿಸಿದರೆ , ಮೇಲೆ ಹೇಳಿದ ಸಾವಿರಕ್ಕೆ ಎಂಟು ಎನ್ನುವ 
ಗಣನೆ ಸುಳ್ಳಾಗಿ ಬಿಡುತ್ತದೆ. ಅಷ್ಟರ ಮೇಲೆ, ಈ ' ಎಂಟು' ಎನ್ನುವುದರಲ್ಲಿ ನಗರ 
ಪಟ್ಟಣಗಳ ಇಂಡಿಯಾಕ್ಕೆ ಸಿಕ್ಕಿರುವುದೆಷ್ಟು ಹಾಗೂ ಗ್ರಾಮಾಂತರ ಇಂಡಿಯಾಕ್ಕೆ 
ಸಿಕ್ಕಿರುವುದೆಷ್ಟು ಎಂದು ಲೆಕ್ಕ ಹಾಕಿ ನೋಡುವ ಆಸಕ್ತಿ ನಮಗೆ ಹುಟ್ಟುವುದೇ ಇಲ್ಲ. 

ನನ್ನ ಒಂದು ಅಂದಾಜಿನಲ್ಲಿ ಹೇಳುವುದಾದರೆ - ಇಂಡಿಯಾದ ಒಟ್ಟೂ ಜನ 
ಸಂಖ್ಯೆಯಲ್ಲಿ, ಜೀವಮಾನದಲ್ಲಿ ಒಮ್ಮೆಯ ಸಿನೆಮಾವನ್ನು ನೋಡಿಯೇ ಇಲ್ಲದ 
ಜನ ಶೇ . ೮ - ೧೦ ರಷ್ಟಿರಬಹುದು. ಉಳಿದವರಲ್ಲಿ ಸು . ಶೇ . ೬೦ - ೭೦ ಮಂದಿ 
ಅಪರೂಪವಾಗಿ ಆಗಾಗ ಸಿನೆಮಾ ನೋಡುತ್ತಿರುತ್ತಾರಾದರೂ ಅದು ಭಾಷೆಯಾಗಿ 
ಕೆಲಸ ಮಾಡುವುದಕ್ಕೆ ಯಾವ ಕನಿಷ್ಠ ಸಮೀಪ ಪರಿಚಯ ಅಗತ್ಯವೋ ಅಷ್ಟನ್ನು 
ಪಡೆದಿಲ್ಲ. ನಮ್ಮ ಜನಸಂಖ್ಯೆಯಲ್ಲಿ ಹೆಚ್ಚೆಂದರೆ ಶೇ . ೨೦ - ೨೫ ಮಂದಿ ಮಾತ್ರ 
ಸಿನೆಮಾಕ್ಕೆ ಸಾಕಷ್ಟು ಒಡ್ಡಿಕೊಂಡವರಾಗಿದ್ದಾರೆ. 

ಇಂಡಿಯಾದಲ್ಲಿನ ಪ್ರದರ್ಶನಾವಕಾಶ ವಿಸ್ತರಿಸಲು ಉದ್ಯಮ ಚಿತ್ರರಂಗ ಕೆಲ 
ಮಟ್ಟಿನ ಪ್ರಯತ್ನಗಳನ್ನು ಮಾಡುತ್ತ ಬಂದಿದೆಯೆಂಬ ಸಂಗತಿಯನ್ನು ಅಲ್ಲಗಳೆಯುವ 
ಹಾಗಿಲ್ಲ. ಅದಕ್ಕೆ , ನಮ್ಮ ದೇಶಕ್ಕೆ ವಿಶಿಷ್ಟ ಎನ್ನುವಂಥ ಸಂಚಾರಿ ಚಿತ್ರಮಂದಿರಗಳೇ 
ಸಾಕ್ಷಿ. ಆದರೆ ಈ ಮಾಧ್ಯಮವನ್ನು ಜನೋಪಯೋಗಿಯಾಗಿ ಬಳಸಿಕೊಳ್ಳಬೇಕು 
ಎಂಬ ಉದ್ದೇಶವನ್ನು ಭಜನೆಮಾಡಿಕೊಂಡು ನಮ್ಮ ಸಿನೆಮಾದ ಒಂದು ದೊಡ್ಡ 
ಭಾಗವನ್ನು ಮೀಸಲು ಕಾದಿರಿಸಿಕೊಂಡು ಆ ಬಗ್ಗೆ ಅಪಾರ ಹಣ ವೆಚ್ಚ ಮಾಡು 
ತಿರುವ ಹಾಗೂ ಜಗತ್ತಿನಲ್ಲೇ ಈ ರೀತಿಯ ಸರ್ಕಾರಿ ಸಂಸ್ಥೆಗಳಲ್ಲಿ ಅತ್ಯಂತ 
ಬೃಹತ್ತಾದ್ದೆನ್ನುವ ಬ್ಯುರೊಕ್ರಸಿ ಭವನ ಕಟ್ಟಿಕೊಂಡಿರುವ ಸರ್ಕಾರ ಈ ಬಗ್ಗೆ ಏನು 
ಮಾಡಿದೆ ? ಸಿನೆಮಾ ಮಾಧ್ಯಮವನ್ನು ಜನಸಂಪರ್ಕಕ್ಕಾಗಿ ಬಳಸಲು ಟೊಂಕ ಕಟ್ಟಿ 
ಕೊಂಡು ಅಪಾರ ವೆಚ್ಚದಿಂದ ಆ ಮಾಧ್ಯಮದಲ್ಲಿ ಅಪಾರವನ್ನು ತಯಾರಿಸಿ ರಾಶಿ 
ಹಾಕಿರುವ ಸರ್ಕಾರ ಆ ಮಾಧ್ಯಮ ಹೆಚ್ಚು ಜನಕ್ಕೆ ಸುಲಭವಾಗಿ ನಿಲುಕುವಂತಾಗಲು 
ಏನು ಮಾಡಿದೆ ? ನಮ್ಮ Films Division ಭಾರೀ ಬಜೆಟ್ಟನ್ನು ಕರಗಿಸಿ 
ತಯಾರಿಸುವ ಅಸಂಖ್ಯ ಚಿತ್ರಗಳು ಪ್ರದರ್ಶನಕ್ಕಾಗಿ ಉದ್ಯಮ ರಂಗದ ಥೇಟರ್ 
ಗಳನ್ನು ಅವಲಂಬಿಸಿಕೊಂಡಿವೆ. ಈ ಚಿತ್ರಗಳ ಪ್ರದರ್ಶನಕ್ಕಾಗಿಯೇ ಮೀಸಲಾದ 
ಕೆಲವು ಥೇಟರ್‌ಗಳನ್ನು ಕೆಲವು ಮುಖ್ಯ ನಗರಗಳಲ್ಲಿ ಸ್ಥಾಪಿಸುವ ಉದ್ದೇಶ ಇಟ್ಟು 
ಕೊಂಡು ಡೆಲ್ಲಿಯಲ್ಲಿ ಅಂಥದೊಂದು ಥೇಟರ್ ನಿರ್ಮಿಸಿ ಅಯಶಸ್ವಿಯಾದದ್ದು 
ತಟ್ಟನೆ ನೆನಪಾಗುತ್ತದೆ. ಸಿನೆಮಾ ಎಂದರೆ ಏನೆಂದು ಕೂಡ ಗೊತ್ತಿಲ್ಲದಿರುವ 
ಜನರೂ ಇರುವಂಥ ದೇಶದಲ್ಲಿ ಸಿನೆಮಾಕ್ಕೆ ಹೆಚ್ಚು ಒತ್ತಿಕೊಂಡಿರುವ ಜನಸಮುದಾ 


ಯುಗಳಿರುವ ನಗರಗಳಲ್ಲೇ ಪುನಃ ಥೇಟರ್‌ ಕಟ್ಟಬೇಕೆನ್ನಿಸಿದ್ದು ಮತ್ತು ಇಂದಿನ 
ಈ ರಾಷ್ಟ್ರದ ಸ್ಥಿತಿಯಲ್ಲಿ ತಾನು ತಯಾರಿಸಿದ ಚಿತ್ರಗಳಿಗಾಗಿಯೇ ಮೀಸಲಾದ 
ಥೇಟರ್‌ ಬೇಕೆನ್ನಿಸಿದ್ದು ಹಾಸ್ಯಾಸ್ಪದವಾದ್ದು ಮಾತ್ರವಲ್ಲದೆ ಶಿಕ್ಷಾರ್ಹವಾದ ದುಂದು 
ಎಂದು ನನಗನ್ನಿಸುತ್ತದೆ. 


ಇನ್ನು - ಹಳ್ಳಿಗಳ ಕಡೆ ಆಗಾಗ ದಾಳಿಮಾಡುವ ಸರ್ಕಾರಿ ಏಜನ್ಸಿಗಳ 16 mm 
Projectorನ Mobile Unitನ ದಂಡು ತೀರಾ ನಿಷ್ಟ್ರಯೋಜಕ. ಅದರಲ್ಲಿ 
ಆಸಕ್ತಿಯಿಲ್ಲದ ಕೆಳವರ್ಗದ ಅಧಿಕಾರಿಗಳು ಡೈರಿ ತುಂಬಿಸುವ ಸಲುವಾಗಿ ನಡೆಸುವ 
ಈ ಗ್ರಾಮ ಯಾತ್ರೆಗಳು ಬರೀ ಕಾಟಾಚಾರವಷ್ಟೇ ಅಲ್ಲದೆ , ಇಂಥ ಪ್ರದರ್ಶನ 
ಗಳಲ್ಲಿ ಗ್ರಾಮೀಣ ಜನರು ತಮ್ಮ ನಿತ್ಯದ ಬೇಸರದ ಬದುಕಿನ ಮಧ್ಯೆ ಅಪರೂಪ 
ವಾಗಿ ಒಂದು ಹೊಸ ಯಂತ್ರ ಕಾಣುತ್ತಾರಲ್ಲದೆ ಮತ್ತಾವ ಜೈವಿಕ ಸಂಪರ್ಕವನ್ನು 
ಪಡೆಯುವುದಿಲ್ಲ. ನಡು ಬಯಲಲ್ಲಿ ನಸುಬೆಳಕಲ್ಲಿ ನಿಂತು ೬ - ೮ ಅಡಿಗಳ ಕಿರು 
ತೆರೆಯ ಮೇಲೆನೋಡಬೇಕಾದ ಇಂಥ ಪ್ರದರ್ಶನ ಮುಚ್ಚಿದ ಆವರಣದ ಕತ್ತಲಲ್ಲಿ 
ಕೂತು ಪ್ರಜ್ವಲಿಸುವ ಸೂಕ್ತ ಗಾತ್ರದ ಬಿಂಬಗಳನ್ನು ಕಾಣುತ್ತ ತಲ್ಲೀನತೆ ಪಡೆಯುವ 
ಸಿನೆಮಾದ ಅನನ್ಯ ಅನುಭವವನ್ನೇ ಸುಳ್ಳುಮಾಡಿಬಿಡುತ್ತದೆ. 


ಸೆಲುಲಾಮ್‌ನ ಬೆಟ್ಟದೆತ್ತರದ ರಾಶಿಗಳನ್ನು ನಿರ್ಮಿಸಿ ಪೇರಿಸುವುದಕ್ಕೇ 
ಮೊದಲಾಗಿ ವೆಚ್ಚ ಮಾಡುವ ಬದಲು ಅದರಲ್ಲಿ ಅರ್ಧವನ್ನಾದರೂ ಸಿನೆಮಾ ಜನ 
ರಿಗೆ ಸುಲಭವಾಗಿ ಎಟಕುವ ಬಗ್ಗೆ ವೆಚ್ಚ ಮಾಡಿದ್ದರೆ ಮತ್ತು ಸಿನೆಮಾ ವಿಶಾಲ 
ವ್ಯಾಪ್ತವಾಗಬೇಕೆಂಬ ಗಾಢ ಕಾಳಜಿ ಇದ್ದಿದ್ದರೆ ಆ ಕೆಲಸ ಅಸಾಧ್ಯವೇನೂ ಆಗು 
ತಿರಲಿಲ್ಲ. ಗ್ರಾಮಾಂತರಗಳಲ್ಲಿ ಗ್ರಾಮ ಪಂಚಾಯಿತಿಗಳೊ ಸಹಕಾರಿ ಸಂಘಗಳೋ 
ಖಾಸಗಿಯವರೋ ಅಲ್ಲಲ್ಲಿ ದೊರೆಯುವ ಇಲ್ಲವೆ ಸುಲಭದಲ್ಲಿ ಕಟ್ಟಿಸಬಹುದಾದ 
ಚಿಕ್ಕ ಚಿಕ್ಕ ಹಾಲ್‌ಗಳಲ್ಲಿ 16 mm Projector ಮೂಲಕ ಪ್ರದರ್ಶನಗಳನ್ನು 
ನಡೆಸುವಂತೆಪ್ರೋತ್ಸಾಹಿಸಬಹುದಿತ್ತು . Arc-lamp ಬಳಸುವ ಹೆಚ್ಚು ಉಜ್ವಲ 
ಬಿಂಬಗಳನ್ನು ಮೂಡಿಸುವ ಸಾಮರ್ಥ್ಯವುಳ್ಳ 16 mm ಪ್ರೊಜೆಕ್ಟರ್ ತಯಾರಿಸಲು 
ಪ್ರೋತ್ಸಾಹಿಸಿ , ಅಗತ್ಯ ಬಿದ್ದರೆ ಅದಕ್ಕೆ ಸಹಾಯಧನಕೊಟ್ಟು ಅವು ಗ್ರಾಮಾಂತರ 
ಚಿತ್ರಮಂದಿರಗಳಿಗೆ ಒದಗುವಂತೆ ಮಾಡಬಹುದಿತ್ತು . ಅಂಥಪ್ರೊಜೆಕ್ಟರ್‌ ಮೂಲಕ 
ಸುಮಾರು 18X13' ಗಿಂತ ಕಡಿಮೆಯಿಲ್ಲದ ಅಳತೆಯ ತೆರೆಯ ಮೇಲೆಪ್ರದರ್ಶನಗಳು 
ನಡೆಯುವಂತೆ , ಆ ಮೂಲಕ ಗ್ರಾಮಾಂತರದ ಜನಕ್ಕೆ ಸಿನೆಮಾ ಸುಲಭದಲ್ಲಿ ಎಟಕು 
ವಂತೆ ಮಾಡಲು ಸಾಧ್ಯವಿತ್ತು . ನಮ್ಮ ಕಮರ್ಷಿಯಲ್ ಚಿತ್ರರಂಗ ಈ ದೇಶದಲ್ಲಿ 
ಟೆಂಟ್ ಸಿನೆಮಾಗಳ ಒಂದು ಹೊಸ ಪದ್ಧತಿಯನ್ನೇ ರೂಢಿಗೊಳಿಸಿದಂತೆ ವಿಶಿಷ್ಟ 


ವಾದ ಸರಳ ಗ್ರಾಮಾಂತರ ಚಿತ್ರಮಂದಿರಗಳ ಇನ್ನೊಂದು ಹೊಸ ಪದ್ದತಿಯನ್ನು 
ಸಾಧ್ಯಗೊಳಿಸಬಹುದಿತ್ತು . 


ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನ ಕೆಲವು ರಾಜ ಭವ್ಯ 
ಥೇಟರುಗಳ ವೈಭವ ಕಂಡರೆ ಬೆರಗಾಗುತ್ತದೆ. ಅಂಥ ಒಂದೊಂದೇ ಥೇಟರಿನ 
ವೆಚ್ಚದಲ್ಲಿ ಸೌಕಯ್ಯವುಳ್ಳ ಸರಳವಾದ ೧೫ ಥೇಟರ್‌ಗಳನ್ನು ಕಟ್ಟಬಹುದಿತ್ತು . ಅಂಥ 
ಅನಗತ್ಯ ದುಂದನ್ನು ನಿಯಂತ್ರಿಸುವುದು ಹಾಗೂ ಆ ಹಣ ಬೇರೆ ಕಡೆಗಳಲ್ಲಿ ಥೇಟರ್ 
ಕಟ್ಟಲು ಬಳಕೆಯಾಗುವಂತೆ ನಿರ್ದೇಶಿಸುವುದು ಸರ್ಕಾರಕ್ಕೆ ಅಸಾಧ್ಯವಾಗಿರಲಿಲ್ಲ. 
(ಸೋವಿಯತ್ ರಷ್ಯಾದಲ್ಲಿ , ಕ್ರಾಂತಿಯ ಅನಂತರದ ಪುನರ್ನಿಮರ್ಾಣದ ಯುಗದಲ್ಲಿ, 
ಸಿನೆಮಾ ಯಾವ ತೀವ್ರತೆಯಿಂದ ಬಳಕೆಯಾಯಿತೆಂಬುದನ್ನೂ ಅದರಿಂದ ಆ ಕಾಲಕ್ಕೆ 
ಅಲ್ಲಿ ಸಿನೆಮಾದ ಎಂಥ ಮಹತ್ತರ ಸಾಧನೆಗಳು ನಡೆದುವೆಂಬುದನ್ನೂ ನಾವು ಆರಿತಿ 
ದೇವೆ. ಆದರೆ ಆ ಕಾಲಕ್ಕೆ ಅಲ್ಲಿದ್ದ ಥೇಟರ್‌ಗಳು ಅತ್ಯಂತ ಸರಳವಿದ್ದವು. ಒಂದೇ 
ಪ್ರೊಜೆಕ್ಟರ್ ಅಲ್ಲದೆ ಎರಡನ್ನು ಬಳಸುವ ರೂಢಿಯೇ ಅಲ್ಲಿರಲಿಲ್ಲವಂತೆ.) 


ಈಗಿನ ವಸ್ತುಸ್ಥಿತಿಯನ್ನು ಗಮನಿಸಿದರೆ , ಅಪಾರ ಸಾಮರ್ಥ್ಯವುಳ್ಳ ಸಿನೆಮಾ 
ದಂಥ ಸಂಪರ್ಕ ಮಾದ್ಯಮವನ್ನು ರಾಷ್ಟ್ರದ ಶೇ . ೨೦ - ೨೫ ಜನರ ಸಂಪರ್ಕಕ್ಕಾಗಿ 
ಬಳಸುತ್ತಿದ್ದೇವೆ. ಈ ಮೂಲಕ ನಗರ ಪಟ್ಟಣವಾಸಿಗಳ ಶೇ . ೨೦ - ೨೫ರ ಈ 
ಒಂದು ಗುಂಪು ಹಾಗೂ ಇನ್ನುಳಿದ ಶೇ . ೭೫ - ೮೦ರ ಗ್ರಾಮಾಂತರ ಜನರ ಗುಂಪು 
ಇವೆರಡರ ಮಧ್ಯೆ ಹೊಸ ಕಂದಕವನ್ನು ನಿರ್ಮಿಸಲು ಸಿನೆಮಾವನ್ನು ಬಳಸುತ್ತಿದ್ದೇವೆ; 
ಅದಕ್ಕಾಗಿ ಅಪಾರ ಶ್ರಮವನ್ನೂ ಹಣವನ್ನೂ ತೊಡಗಿಸಿ ಹೆಣಗುತ್ತಿದ್ದೇವೆ. 


- ಹಿಂದಿನಿಂದ ಬೆಳೆದುಕೊಂಡು ಬಂದ ಜಾತಿಭಿನ್ನತೆ ವರ್ಗಭಿನ್ನತೆಗಳು ಈ ದೇಶ 
ವನ್ನು ಹೋಳುಹೋಳು ಮಾಡಿವೆ . ಈ ೩೦ ವರ್ಷಗಳಲ್ಲಿ ಅವುಗಳನ್ನೆಲ್ಲ ನಿವಾ 
ರಿಸಬೇಕೆಂಬ ಬೃಹತ್ ಘೋಷಣೆಗಳನ್ನು ಗುಡುಗಿಸುತ್ತ , ಹಲವೊಮ್ಮೆ ಅಪ್ಪಟ 
ಮುಗ್ಧತೆಯಿಂದ ಹಲವೊಮ್ಮೆ ರಾಜಕೀಯ ಸ್ವಾರ್ಥಸಾಧನೆಯ ಕುಟಿಲತೆಯಿಂದ ಈ 
ಭಿನ್ನತೆಗಳನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಳ್ಳುತ್ತಲೇ ಬಂದಿದ್ದೇವೆ. ಇವುಗಳ ಜತೆ 
ಯಲ್ಲಿ ಹೊಸ ಹೊಸ ಅಭಿವೃದ್ಧಿ ಯೋಜನೆಗಳ ಮುಖಾಂತರ ಹಿಂದೆ ಅಷ್ಟು 
ಬೃಹದಾಕಾರವಾಗಿ ಇದ್ದಿಲ್ಲದ ನಗರ - ಗ್ರಾಮಗಳ ಭಿನ್ನತೆಯನ್ನು ಯಶಸ್ವಿಯಾಗಿ 
ಸಾಧಿಸಿದ್ದೇವೆ. ಜಾತಿಯಲ್ಲಿ ಕೆಳಗಿನವರು ವರ್ಗಗಳಲ್ಲಿ ಕೆಳಗಿನವರು ಹೆಚ್ಚಾಗಿ 
ಗ್ರಾಮಾಂತರಗಳಲ್ಲೇ ಉಳಿಯಬೇಕಾಗಿ ಬಂದು, ಈ ನಾಗರಿಕ-ಗ್ರಾಮೀಣ ಭಿನ್ನತೆ 
ಪರಸ್ಪರ ಅಸ್ಪೃಶ್ಯವೆನ್ನುವ ಹಂತ ಮುಟ್ಟಿದೆ. 


ಈಗಾಗಲೇ ನೋಡಿದಂತೆ , ಈ ಕಂದಕ ನಿರ್ಮಾಣದಲ್ಲಿ ಸಿನಮಾದಂಥ ಸಾಮ 
ಹಿಕ ಸಂಪರ್ಕ ಮಾಧ್ಯಮವನ್ನು ಬಿಡದೆ ಬಳಸಿಕೊಂಡಿದ್ದೇವೆ, ಸಾಮೂಹಿಕ ಸಂಪರ್ಕ 
ವನ್ನು ಸಾಧಿಸುವುದಕ್ಕಾಗಿಯೇ ಹುಟ್ಟಿಕೊಂಡ ಮಾಧ್ಯಮ ಹೀಗೆ ಭಿನ್ನತೆಯನ್ನು 
ಸೃಷ್ಟಿಸಿ ನಿಸ್ಸಂಪರ್ಕಕ್ಕೆ ದಾರಿ ಮಾಡಿಕೊಡುವ ಚೋದ್ಯವನ್ನು ನಾವು ಸಾಧಿಸಿದ್ದೇವೆ. 


( ಈ ಶತಮಾನದ ಆರಂಭದಿಂದ ಈ ತನಕದ ಅವಧಿಯಲ್ಲಿ, ಅಥವಾ ಹೆಚ್ಚಾಗಿ 
ಸ್ವಾತಂತ್ರ್ಯೋತ್ತರದ ಈ ೩೦ ವರ್ಷಗಳ ಅವಧಿಯಲ್ಲಿ, ನಮ್ಮಲ್ಲಿ ಬೆಳೆದಿರುವ ನಾಗ 
ರಿಕ- ಗ್ರಾಮೀಣ ಭಿನ್ನತೆಯನ್ನು ನಮ್ಮ ಸಿನೆಮಾಗಳ ಮೂಲಕವೇ ಅಳೆದು ನೋಡ 
ಬಹುದು, ಫಾಲ್ಕೆಯವರ ಚಿತ್ರವನ್ನು ನೋಡಿ: ಅದನ್ನು ಆಗ ಇಂಡಿಯಾದ 
ಯಾವುದೇ ಬೃಹತ್ ನಗರದಲ್ಲ , ಮೂಲೆಯ ಹಳ್ಳಿಯಲ್ಲ ಏಕಪ್ರಕಾರ ಮೆಚ್ಚ 
ಬಹುದಿತ್ತು . ಈಚಿನ ಕಮರ್ಷಿಯಲ್‌ ಹಿಂದಿ ಸಿನೆಮಾಗಳನ್ನು ತೆಗೆದುಕೊಳ್ಳಿ- ಅವು 
ಗಳಲ್ಲಿ ಕಾಣುವ ಜೀವನ ವಿಧಾನ ನಗರ ಪಟ್ಟಣಗಳ ಜನಕ್ಕೆ ಆಕರ್ಷಕವೆನ್ನಿಸಿದರೆ 
ನಮ್ಮ ಗ್ರಾಮೀಣ ಪ್ರೇಕ್ಷಕರಿಗೆ ಇದು ನಮ್ಮದಲ್ಲವೇ ಅಲ್ಲ ಎನ್ನಿಸಿಬಿಡಬಹುದು.) 


ಒಂದು ಪಕ್ಷ ಸಿನೆಮಾ ಇಂಡಿಯಾದ ಇಡೀ ಜನಸಮೂಹಕ್ಕೆ ಒಂದೇ ಸಮ 
ನಾಗಿ ಎಟುಕುವಂತೆ ಮಾಡುವುದು ಸಾಧ್ಯವಾಗಿದ್ದರೆ, ಅದರಿಂದ ಈ ಜನಸಮೂಹ 
ದಲ್ಲಿ ಎಂಥ ಅದ್ಭುತ ಮಾನಸಿಕ ಸಮಾನತೆ ಸಾಧಿಸಬಹುದಿತ್ತು ಎನ್ನುವುದನ್ನು ನಾವು 
ಪ್ರಾಯೋಗಿಕವಾಗಿ ಹಾಗೆ ಮಾಡಿ ನೋಡಿಕೊಂಡಾಗ ಮಾತ್ರ ನಂಬಲು ಸಾಧ್ಯ . 
ಅತ್ಯಲ್ಪ ಪ್ರಮಾಣದಲ್ಲಿ ನಮ್ಮ ಹಳ್ಳಿಯಲ್ಲೇ ನಾವು ಇಂಥ ಪ್ರಯೋಗಮಾಡಿ ಪರಿ 
ಣಾಮವನ್ನು ಪ್ರತ್ಯಕ್ಷಕಂಡುಕೊಂಡಿರುವಧೈರ್ಯದಿಂದ ಈ ಮಾತು ಹೇಳುತ್ತಿದ್ದೇನೆ. 


ಸಿನೆಮಾ ಇಂಡಿಯಾದ ಎಲ್ಲಾ ಮೂಲೆಗಳನ್ನೂ ಸಮಾನವಾಗಿ ತಲಪುವುದು 
ಸಾಧ್ಯವಾಗಿದ್ದರೆ ನಮ್ಮ ಕಮರ್ಷಿಯಲ್ ಸಿನೆಮಾದ ರೂಪ ತೀರಾ ಬೇರೆಯೇ 
ಆಗಿರುತ್ತಿತ್ತು ಎಂದು ನನಗೆ ಅನ್ನಿಸುತ್ತದೆ. ಈಗ ಅದು ತನಗಿರುವ ಮಿತ 
ಸಂಖ್ಯೆಯ ನಾಗರಿಕ ಪ್ರೇಕ್ಷಕರ ಅಪೇಕ್ಷೆಯನ್ನು ಅವಲಂಬಿಸಿಕೊಂಡು ಈ ರೂಪದಲ್ಲಿ 
ದರೆ, ಆಗ ಇಡೀ ಇಂಡಿಯಾದ ಸಮಸ್ತ ಜನರ ಅತ್ಯಂತ ವಿಭಿನ್ನ ಅಪೇಕ್ಷೆಗಳ 
ಒತ್ತಡದಲ್ಲಿ ಬೇರೆರೂಪವನ್ನೇ ತಾಳಬೇಕಿತ್ತು . ಮತ್ತೇನಲ್ಲದಿದ್ದರೂ ಅದು ಈಗಿ 
ನಷ್ಟು ಏಕತಾನದ್ದಾಗಿರಲು ಸಾಧ್ಯವಿರಲಿಲ್ಲ . 


ಸಿನೆಮಾಕ್ಕೆ ಇಡೀ ಜನಸಮೂಹ ನಿರಂತರವಾಗಿ ಒಡ್ಡಿಕೊಂಡದ್ದಾಗಿದ್ದರೆ, 
ಅದು ಅವರ ನಿತ್ಯ ಬಳಕೆಯಲ್ಲಿರುವಂಥದ್ದಾಗಿದ್ದರೆ, ಆಗ ಅದು ನಿಜವಾದ ಸಮೂಹ 
ಭಾಷೆಯಾಗಿ ಕೆಲಸಮಾಡಬಲ್ಲ ಸಾಧ್ಯತೆಗಳಿರುತ್ತಿದ್ದವು. ಆದರೆ ಗ್ರಾಮಾಂತರದ 


ಶೇ . ೭೫ - ೮೦ ಜನ ಅದರ ಸಮೀಪ ಪರಿಚಯವಿಲ್ಲದವರಾಗಿದ್ದಾರೆ. ಅವರಿಗೆ ನಮ್ಮ 
ಸರ್ಕಾರಿ ಏಜೆನ್ಸಿಗಳು ಕೊಂಡೊಯ್ದು ತೋರಿಸುವ ಚಿತ್ರಗಳಾದರೂ ಎಂಥವು ? 
ಗೊಬ್ಬರದ ಬಗ್ಗೆ ಯೋ ನಸ್‌ಬಂದಿಯನ್ನು ಕುರಿತೋ ಹೇಳುವಂಥ ಚಿತ್ರಗಳೇ . 
ಕೊಂಚಕಲಾತ್ಮಕವೋ ಬೌದ್ಧಿಕವೋ ಆದ ಚಿತ್ರಗಳಿದ್ದರೂ ಅವುಗ್ರಾಮೀಣ ಜನರ 
ಮಟ್ಟಕ್ಕೆ ಮೀರಿದ್ದು ಎಂದು ನಾವೇ ನಿರ್ಣಯಿಸಿ ಅವನ್ನು ನಾಗರಿಕ ಪ್ರೇಕ್ಷಕರಿಗೆ 
ಮಾತ್ರ ತೋರಿಸುತ್ತೇವೆ. ಗೊಬ್ಬರ ನಸ್‌ಬಂದಿಗಳ ಬಗ್ಗೆ ಯೇ ಚಿತ್ರಗಳನ್ನು ನೋಡಿ 
ನೋಡಿಗ್ರಾಮೀಣ ಜನರ ಪಾಲಿಗೆ ಸಿನೆಮಾ ಗೊಬ್ಬರದ ಸಂಕೇತವೋ ನಸ್‌ಬಂದಿಯ 
ಸಂಕೇತವೋ ಆಗಿಬಿಡುತ್ತದೆಯಲ್ಲದೆ ಭಾಷೆಯಾಗುವುದಿಲ್ಲ. 


ಸಿನೆಮಾ ಇಡೀ ಸಮೂಹದಲ್ಲಿ ಸಮಾನವಾಗಿ ಭಾಷೆಯ ರೂಪದಲ್ಲಿ ಬಳಕೆ 
ಯಾಗಬೇಡವೇ ? ಯಾವುದೇ ಭಾಷೆಯ ಹಾಗೆ ಸಿನೆಮಾವನ್ನು ಕೂಡಾ ಶಾಸ್ತ್ರ 
( ಜ್ಞಾನಕ್ಕಾಗಿ ವ್ಯವಹಾರ (ನಿತ್ಯದ ತಿಳಿವು ಮನರಂಜನೆ ಇತ್ಯಾದಿ) ಕ್ಕಾಗಿ, ಕಲೆ 
( ಗಾಢ ಅನುಭವಗಳ ಸಂವಹನ) ಗಾಗಿ ಬಳಸಲು ಬರುತ್ತದೆ ಎಂಬುದು ತಿಳಿಯದಿದ್ದಲ್ಲಿ , 
ಸಿನೆಮಾ ಭಾಷೆಯ ಸಮಗ್ರ ಸ್ವರೂಪ ಪರಿಚಯವಾಗದಿರುವಲ್ಲಿ ಅಂಥವರಿಗೆ ಆ 
ಭಾಷೆಯನ್ನು ಬಳಸಿಕೊಂಡು ಪರಿಣಾಮಕಾರಿಯಾಗಿ ಏನನ್ನು ತಾನೆ ಹೇಳಲು ಸಾಧ್ಯ ? 


ಅಭಿವೃದ್ಧಿಗೆ ಸಿನೆಮಾದ ಬಳಕೆ ಮಾಡಿಕೊಳ್ಳಬೇಕು ಎಂಬ ತೀವ್ರ ಹಂಬಲ 
ನಮಗಿದೆ, ಸುಳ್ಳಲ್ಲ. ಆದರೆ ಸಮಗ್ರ ಅಭಿವೃದ್ಧಿಯ ಕಲ್ಪನೆ ಹಾಗೂ ಸಮಗ್ರ 
ಸಿನೆಮಾದ ಕಲ್ಪನೆ ಎರಡೂ ನಮ್ಮಲ್ಲಿ ಕಾಣುವುದಿಲ್ಲ . ಡೆಲ್ಲಿಯಲ್ಲಿ ಕೂತು ಎದುರಿಗೆ 
ರಾಷ್ಟ್ರದ ಭೂಪಟ ಹರಡಿಕೊಂಡು ಇಂಥಿಂಥಲ್ಲಿ ಇಂಥಿಂಥದು ಆಗಬೇಕು ಎಂದು ನಾವು 
ಕಾಗದದ ಮೇಲೆ ಕಾರಿಕೊಳ್ಳುವ ಯೋಜನೆಯಷ್ಟೇ ನಮಗೆ ಅಭಿವೃದ್ಧಿ ಎನಿಸುತ್ತದೆ. 
ಅವರ ಎಂಜಲು ಹಂಚುವಂತೆ , ಆ ಯೋಜನೆಗಳನ್ನು ಚಿತ್ರರೂಪದಲ್ಲಿ ಸಿಲು 
ಲಾಡ್ಜ್‌ನಮೇಲೆಮೂಡಿಸಿದ್ದೇ 'ಉಪಯುಕ್ತ ಸಿನೆಮಾ ' ಎನ್ನಿಸುತ್ತದೆ. 


ಸಿನೆಮಾ ಸಮಗ್ರ ಮಾನವ ಚೇತನದ ( ಮಾನವ ಜೀವದ, ಮನಸ್ಸಿನ, 
ಬುದ್ದಿಯ , ಸಾಕ್ಷಿ ಪ್ರಜ್ಞೆಯ ಹಾಗೂ ಈ ಎಲ್ಲದರ ಒಟ್ಟಿನಲ್ಲಿ ಅಭಿವ್ಯಕ್ತಿಯಾಗಿ ಜನ 
ರನ್ನು ಮುಟ್ಟಬೇಕು. ಅಂಥ ಸಂಪರ್ಕದ ಮೂಲಕ ಜನ ಸಮಗ್ರವಾಗಿ ಬೆಳೆಯ 
ತೊಡಗಬೇಕು. ಅಂಥ ಬೆಳವಣಿಗೆಯ ಪ್ರತಿಕ್ರಿಯೆಯ ಅಂಗವಾಗಿ ಗೊಬ್ಬರ ಬಳ 
ಸುವುದು, ಹೆಚ್ಚು ಭತ್ತ ಬೆಳೆಯುವುದು ಮುಂತಾದವುಗಳಿಂದ ಮೊದಲುಗೊಂಡು , 
ಕಾವ್ಯ ಸಂಗೀತ ವಿಜ್ಞಾನ ತತ್ವಶಾಸ್ತ್ರಗಳ ಅನುಸಂಧಾನದ ತನಕ , ಆಯಾಯ ಅಭಿರು 
ಚಿಗೆ ತಕ್ಕಂತೆ ಅದದು ಬೆಳೆದುಕೊಳ್ಳತೊಡಗುತ್ತದೆ. ಅದು ಸಮಗ್ರ ಅಭಿವೃದ್ಧಿ . 


೧೦ 


ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವ ಕ್ರಿಯೆ ಮಾನವ ಜೀವೋತ್ಸಾಹದ 
ತೀವ್ರ ಕ್ರಿಯೆ . ಯಂತ್ರ ಸಾಧನಗಳನ್ನು ಎಷ್ಟೇ ಬಳಸಿದರೂ ಆ ಕ್ರಿಯೆ ಯಾಂತ್ರಿಕ 
ವಾಗಬಾರದು . ಹೊಸದಾಗಿ ಯಂತ್ರಗಳನ್ನು ಬಳಸತೊಡಗಿ ನಮ್ಮಲ್ಲಿ ಉಂಟಾ 
ಗಿರುವ ' ಯಂತ್ರಮದ' ದಿಂದ ನಾವಿದನ್ನು ಯಾತ್ರಿಕವೆಂಬಂತೆ ಸಾಧಿಸಲು ಹೊರಟಿ 


ದೇವೆ. 


ಅಲ್ಲದೆ, ಇಂಡಿಯಾ ಅಭಿವೃದ್ಧಿಗೊಳ್ಳಬೇಕು ಎಂದು ಯೋಚಿಸುವ 'ಸುಧಾ 
ರಕ ' ರು ( ರಾಜಕೀಯ ಸಾಮಾಜಿಕ ಆರ್ಥಿಕ ಇನ್ನಾವುದೇ ಕ್ಷೇತ್ರದಲ್ಲಿ) ತಟ್ಟನೆ 
“ಉದ್ದಾರಕರ್ತರಾದ ತಾವು ಮತ್ತು 'ಉದ್ದಾರ ಪಾತ್ರರಾದ ಜನಸಾಮಾನ್ಯರು 
ಎಂಬ ಎರಡು ವರ್ಗಗಳನ್ನು ಕಲ್ಪಿಸಿಕೊಂಡುಬಿಡುತ್ತಾರೆ. ಆದರೆ ನಿಜವಾದ ಅಭಿ 
ವೃದ್ಧಿ ಎನ್ನುವುದು ನನಗೆ ನಾನೇ ಸಾಧಿಸಿಕೊಳ್ಳುವಂಥದು. ಇಂಡಿಯಾ ಹಿಂದು 
ಳಿದಿದೆ ಎಂದೊಡನೆ ಆ ಮಾತಿನಲ್ಲಿ , ಇಂಡಿಯಾದವನಾದ ನಾನು ಹಿಂದುಳಿದಿದ್ದೇನೆ 
ಎಂಬುದನ್ನು ನಾನೇ ನನ್ನಲ್ಲಿ ತೀವ್ರವಾಗಿ ಅನುಭವಿಸಲಿಕ್ಕಾಗದಿದ್ದಲ್ಲಿ, ನಮ್ಮ ಪ್ರತಿ 
ಕ್ರಿಯೆ ಔಪಚಾರಿಕವಷ್ಟೇ ಆಗಿಬಿಡುತ್ತದೆ. ( ಗಾಂಧೀ ರೀತಿ, ನೆಹರೂ ರೀತಿ .. 
ಇವುಗಳ ನಡುವೆ ಇದ್ದ ಭಿನ್ನತೆ ಇಂಥದೇ . ಇಡಿಯಾದ ಬಡತನವನ್ನು ಅನುಭವ 
ಮಾಡಿಕೊಂಡ ಗಾಂಧಿಗೆ ತುಂಡು ಬಟ್ಟೆಯನ್ನಲ್ಲದೆ ಬೇರೆ ಉಡಲಿಕ್ಕೆ ಸಾಧ್ಯವಾಗ 
ಲಿಲ್ಲ. ನೆಹರೂಗೆ ಇಂಡಿಯಾದ ಬಡತನ ಒಂದು ತಿಳಿವಳಿಕೆಯಾಗಿತ್ತು , ಅನುಭವ 
ವಾಗಿರಲಿಲ್ಲ.) 


ಅಭಿವೃದ್ಧಿಗಳನ್ನು ಉದ್ದೇಶವಾಗಿಟ್ಟುಕೊಂಡ ನಮ್ಮ ಚಿತ್ರಗಳು ಇಂಥ 
*ಉದ್ದಾರಕ ' attitude ನಿಂದ ಹುಟ್ಟಿಕೊಳ್ಳುವ ಕಾರಣ ಅವನ್ನು ನೋಡುವವ 
( ರಿಗೆ ಅದು ನಮ್ಮದೇ ಆಂತರಿಕ ಧ್ವನಿಯಾಗಿ ಒಳಗೆ ಮೊಳಗುವುದೇ ಇಲ್ಲ. ವಿಶ್ವದ 
ಅಭಿವೃದ್ದ ರಾಷ್ಟ್ರಗಳು ಅನಭಿವೃದ್ದ ರಾಷ್ಟ್ರಗಳ ಬಗ್ಗೆ ತಾಳಿರುವ attitude 
ನಿಂದಾಗಿ ಅವು ನೀಡುವ ' ಧರ್ಮ ಸಹಾಯ ' ಗಳು ಹೇಗೆ ವಿಫಲವಾಗಿವೆಯೋ ಹಾಗೆ , 
ತಾವು ನಮ್ಮ ಸುಧಾರಕ ವರ್ಗದವರು ಎಂದುಕೊಳ್ಳುವವರ attitudeನಿಂದ ನಮ್ಮ 
ಅಭಿವೃದ್ಧಿ ಕ್ರಿಯೆಗಳು ನಿಷ್ಪಲಗೊಂಡಿವೆ. 


ಇನ್ನೊಂದು ಅತಿ ಮುಖ್ಯ ಸಂಗತಿಯನ್ನು ಇಲ್ಲಿ ಗಮನಿಸಬೇಕು. ನಮ್ಮ ಜನ 
ಸಂಪರ್ಕ ಮಾಧ್ಯಮಗಳು ಅದರಲ್ಲೂ ಅತ್ಯಂತ ವಿಶಾಲವ್ಯಾಪ್ತಿಯ ಸಾಮರ್ಥವುಳ್ಳ 
ಭಾಷೆಯಾದ ಸಿನೆಮಾ ಯಾವ ರೀತಿಯ ಸಂಪರ್ಕಕ್ಕಾಗಿ ಬಳಕೆಯಾಗುತ್ತಿದೆ ಎನ್ನುವು 
ದನ್ನು ನೋಡಬೇಕು. ಡೆಲ್ಲಿಯಲ್ಲಿ ಮೇಲೆಕೂತವರು ಈ ಭಾಷೆಯಲ್ಲಿ ಮಾತಾಡು 
ತಾರೆ, ಇಂಡಿಯಾದ ಅಷ್ಟೂ ಜನ ವಿಧೇಯತೆಯಿಂದ ತಲೆತಗ್ಗಿಸಿ ಆಲೈಸುತ್ತೇವೆ. 


ಅದು ಮೊದಮೊದಲು `ಉಪದೇಶ ಮಾಧ್ಯಮ ' ವಾಗಿ ಅನಂತರ ಕ್ರಮೇಣ ಅರಿವಿಲ್ಲ 
ದೆಯೇ “ ಆದೇಶ ಮಾಧ್ಯಮ ' ವಾಗಿ ಪರಿವರ್ತನೆಗೊಂಡುಬಿಡುತ್ತದೆ; ಅಧಿಕಾರದ 
ಆಯುಧವಾಗಿ ಬಿಡುತ್ತದೆ. ಜನ ಜನಗಳ ಮಧ್ಯೆ ಸಂಭಾಷಣವನ್ನು ಸಾಧಿಸ 
ಬೇಕಾದ ಭಾಷೆ, ಆ ಕೆಲಸ ಮಾಡದೆ , ಸಂಷರ್ಕ ಮಾಧ್ಯಮದ ಬದಲು ಶೋಷಣ 
ಮಾಧ್ಯಮವಾಗಿ ಬಿಡುತ್ತದೆ. ಪ್ರಜಾಪ್ರಭುತ್ವದ ಸಾಧನಗಳನ್ನೇ ಕೊಂಚ ವಿಪರ 
ಯಗೊಳಿಸಿ ಬಳಸಿಕೊಂಡು ಆ ಮೂಲಕವೇ ಸುಲಭವಾಗಿ ಸರ್ವಾಧಿಕಾರ ಸಾಧಿಸಿ 
ಬಿಡುವುದಿಲ್ಲವೇ ಹಾಗೆ , ಗಂಡಾಂತರಕಾರಿಯಾದ ಈ ಅಪಾಯದ ಬಗ್ಗೆ ನಾವು 
ನಿರಂತರ ಎಚ್ಚರವಾಗಿರಬೇಕು. ಈ ಭಾಷೆಯಲ್ಲಿ ಡೆಲ್ಲಿಯವರು ಮಾತ್ರವಲ್ಲ 
ಹಳ್ಳಿಯವರೂ ಮಾತನಾಡಲು ಸಾಧ್ಯವಾಗಬೇಕು. ಈ ಭಾಷೆಯನ್ನು ತಿಳಿದು 
ಕೊಳ್ಳಲು ಮಾತ್ರವಲ್ಲ ಅದನ್ನು ಬಳಸಿ ತಾವೂ ಅದರಲ್ಲಿ ಮಾತಾಡಲು ಜನರಿಗೆ 
ಸಾಧ್ಯವಾಗಬೇಕು. ಅಷ್ಟು ಮಟ್ಟಿಗೆ ಈ ಭಾಷೆ ಅವರಿಗೆ ನಿಕಟವಾಗಬೇಕು. ಪುಣೆಯ 
Film Institute ಪರಿಣತರನ್ನು ಸೃಷ್ಟಿಸಲಿ. ಆದರೆ , ಈ ಭಾಷೆಯನ್ನು ಬಳ 
ಸಲು ಅಪೇಕ್ಷಿಸುವ ಸಾಮಾನ್ಯರಿಗೂ ಅದನ್ನು ತಕ್ಕ ಮಟ್ಟಿಗೆ ಬಳಸಲು ಸಾಧ್ಯವಾಗು 
ವಂತೆ ತಂತ್ರಗಳನ್ನು ಕಲಿತುಕೊಳ್ಳುವ ಹಾಗೂ ಚಿತ್ರನಿರ್ಮಾಣಕ್ಕೆ ಅವಕಾಶಗಳು 
ದೊರೆಯುವ ಸ್ಥಿತಿ ಉಂಟಾಗಬೇಕು. ಹತ್ತಾರು ಬೇರೆ ಬೇರೆ ಕಡೆಗಳಲ್ಲಿ ಈ ಬಗ್ಗೆ 
ಸಂಕ್ಷಿಪ್ತ ಅಭ್ಯಾಸ ಶಿಬಿರಗಳು ನಡೆಯುವಂತಿರಬೇಕು. ಶಾಬ್ಲಿಕ ಭಾಷಾ ಸಂಸ್ಕೃತಿಯ 
ಜೊತೆಯಲ್ಲಿ ಸಿನೆಮಾ ಸಂಸ್ಕೃತಿಕೂಡಾ ಹಬ್ಬಿಕೊಳ್ಳುವಂಥ ಪ್ರಯತ್ನ ಮಾಧ್ಯಮಿಕ 
ಶಾಲೆಯ ಮಟ್ಟದಿಂದಲೇ ನಡೆಯುವಂತಾಗಬೇಕು. 


- ನಮ್ಮ Films Divisionನ ಪರಿಣತರಿಗೆ ಯಾವುದೇ ವಿಷಯ ಸೂಚಿಸಿ 

ಆ ಬಗ್ಗೆ ಅವರು ತಕ್ಕ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಚಿತ್ರ ತಯಾರಿಸಿ 
ಕೊಡುತ್ತಾರೆ. ಆದರೆ ಆ ವಿಷಯದಲ್ಲಿ ತೀವ್ರವಾದ ಪ್ರೀತಿ ಆಸಕ್ತಿ ಇರುವವನಿಗೆ 
ಮಾತ್ರವೇ ಅದರಲ್ಲಿ ಆಕರ್ಷಣೆ ಹುಟ್ಟಿಸಬಲ್ಲ ಯಶಸ್ವಿ ಚಿತ್ರವನ್ನು ತಯಾರಿಸಲು 
ಸಾಧ್ಯ , ಭಾಷಾ ಪಂಡಿತನೊಬ್ಬನಿಗೆ ವಿಷಯ ಹೇಳಿದರೆ ಒಂದು ಅಚ್ಚುಕಟ್ಟಾದ 
ಪ್ರೇಮಗೀತ ಬರೆದುಕೊಡುತ್ತಾನೆ. ಆದರೆ ಇಪ್ಪತ್ತರ ಹರೆಯದ ತರುಣನೊಬ್ಬನ 
ತೀವ್ರ ತೊದಲಿನ ಹಾಗೆ ಅದು ಓದುಗರಲ್ಲಿ ಜೀವಂತ ಪ್ರತಿಕ್ರಿಯೆ ಹುಟ್ಟಿಸಲಾರದು. 


ಅಭಿವೃದ್ಧಿಗಾಗಿ ಹೆಣಗುತ್ತಿರುವ ನಮ್ಮ ರಾಷ್ಟ್ರದಲ್ಲಿ ಸಿನೆಮಾ ಮಾಧ್ಯಮ 
ವನ್ನು ಬಳಸಿಕೊಳ್ಳುತ್ತಿರುವ ರೀತಿ ನನಗಂತೂ ಭಯವನ್ನೇ ಹುಟ್ಟಿಸಿದೆ . ಅಭಿವೃದ್ಧಿ , 
ಜನಸಂಪರ್ಕ ಎಂದು ಭಜನೆವಾಡುತ್ತ ನಾವು ಅದೇ ಸಾಧನಗಳನ್ನು ಬಳಸಿಕೊಂಡು 
ಅಪೇಕ್ಷಿತ ಮಾರ್ಗಕ್ಕೆ ತದ್ವಿರುದ್ದವಾದ ದಿಕ್ಕಿನಲ್ಲಿ ಅಸಮಾನತೆಯ ಕಡೆ, ನಿಸ್ಸಂಪರ್ಕ 


೧೨. 


ಭಿನ್ನತೆಗಳ ಕಡೆ ಸಕಲ ಸಂಭ್ರಮದಿಂದ ಬಿಜಯಂಗೈಯುತ್ತಿರುವ ನಮ್ಮ ಅಭಿವೃದ್ದಿ 
ಯಾತ್ರೆಯ ಚಿತ್ರ ಕಂಡು ಆತಂಕವಾಗುತ್ತದೆ. ಅದೇ ನನ್ನ ಹಳ್ಳಿಯಲ್ಲಿನ ಸಾಮಾನ 
ಜನ ' ಪಥೇರ್ ಪಾಂಚಾಲಿ' 'ಬೈಸಿಕಲ್ ಥೀಮ್ಸ್ ' ' ರಶೋಮಾನ್ ” “ ಬ್ಯಾಟಲ್ 
ಶಿಪ್ ಪೊಟೆಮ್‌ಕಿನ್ ' ನಂಥ ಚಿತ್ರಗಳನ್ನು ನೋಡಿ ವ್ಯಕ್ತಗೊಳಿಸಿದ ಅದ್ಭುತ ಪ್ರ 
ಕ್ರಿಯೆ , 'ವೈಲ್ಡ್ ಸ್ಟಾ ಬರೀಸ್ ' ' ಹಿರೋಶಿಮಾ ' ದಂಥ ಚಿತ್ರಗಳನ್ನು ನಾಗರಿ: 
ಪ್ರೇಕ್ಷಕರಿಗಿಂತ ಹೆಚ್ಚೇನೂ ಗೊಂದಲಗೊಳ್ಳದೆ ತಾಳ್ಮೆಯಿಂದ ನೋಡಿದ್ದು ಇದನ್ನು 
ಪ್ರತ್ಯಕ್ಷ ಕಂಡಾಗ ನನ್ನಲ್ಲಿ ಸ್ವಾತಂತ್ರ್ಯ , ಸಮಾನತೆಗಳ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ 
ಇದ್ದ ನಂಬಿಕೆ ನಿಜವಾಗಿ ಹರಳುಗಟ್ಟಿಕೊಳ್ಳಲು ಸಾಧ್ಯವಾಗಿದೆ. 


' ಅಭಿವೃದ್ಧಿಗಾಗಿ ಸಿನೆಮಾ' ಎಂಬ ಮಾತನ್ನು ನಾವು ನಿರುಪಯೋಗಿಯಾಗ 
ವಷ್ಟು ಅಥವಾ ಅಪಾಯಕಾರಿಯಾಗುವಷ್ಟು ಸರಳಗೊಳಿಸಿಕೊಂಡು ಬಿಟ್ಟಿರುವುದ 
ರಿಂದ ಈ ಸರಳೀಕರಣವನ್ನು ನೆನಪಿಸಿಕೊಡುವಂತೆ 'ಸಮಗ್ರ ಅಭಿವೃದ್ಧಿಗಾಗಿ 
ಸಮಗ್ರ ಸಿನೆಮಾ' ಎಂಬ ಹೊಸ ಮಾತನ್ನು ನಾವು ಬಳಸುವುದು ಲೇಸು ಎನಿಸು 


ಇದೆ. 


ಮುಗಿಸುವ ಮೊದಲು 


ನಮ್ಮ ವಿದ್ವತ್ ಸೆಮಿನಾರ್‌ಗಳಲ್ಲಿ ಸಾಮಾನ್ಯವಾಗಿ ನಿರೀಕ್ಷಿಸುವಂಥ ಪರಿಣತ 
ತನದ ನಿಶ್ಚಿತಮುದ್ರೆ ಕಾಣುವ ಪತ್ರಿಕೆಯನ್ನು ನಾನು ಮಂಡಿಸಿಲ್ಲ ಎಂಬುದು ನನಗೆ 
ಗೊತ್ತಿದೆ. ತನ್ನ ಸುತ್ತಣ ವಾಸ್ತವವನ್ನು ಮರೆಯದೆ ಆಧುನಿಕವೂ ಪ್ರಗತಿಶೀಲವೂ 
ಪ್ರಜಾಸತ್ತಾತ್ಮಕವೂ ಆದ ಹೊಸ ಇಂಡಿಯಾದ ಕನಸನ್ನು ಕಣ್ಣುಗಳಲ್ಲಿ ಮೂಡಿಸಿ 
ಕೊಂಡು ಕೈಗಳಲ್ಲಿ ಸಾಧ್ಯವಾಗಿಸಿಕೊಳ್ಳಲು ಹೆಣಗುತ್ತಿರುವ ಗ್ರಾಮಾಂತರ ಇಂಡಿ 
ಯಾದ ನವ ನಿವಾಸಿಯೊಬ್ಬನ ಪ್ರಾಮಾಣಿಕ ತಲ್ಲಣ ಇದು ಎಂದು ಭಾವಿಸಿ 
ಇದನ್ನು ಸ್ವೀಕರಿಸಬೇಕಾಗಿ ಅರಿಕೆಮಾಡಿಕೊಳ್ಳುತ್ತೇನೆ. 


1978 ಒಂದು ಸೆಮಿನಾರ್‌ನಲ್ಲಿ ಮಂಡಿಸಿದ ಪತ್ರಿಕೆ ಇದು. 


ಅಭಿವೃದ್ಧಿಗಾಗಿ ಸಿನೆಮಾ 


ಕೆ . ವಿ . ಸುಬ್ಬಣ್ಣ 


ನಮಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಈ ದೇಶದ ಅಭಿವೃದಿಯು 
ಪ್ರಯತ್ನಗಳು ನಡೆದಿದೆ. ಅಭಿವೃದ್ಧಿ ಸಾಧಿಸಲಿಕ್ಕಾಗಿ ಸಿನೆಮಾ 
ದಂಥ ಪ್ರಬಲ ಮಾಧ್ಯಮವನ್ನು ವಿಸ್ತಾರವಾಗಿ ಬಳಸಿಕೊಳ್ಳ 
ಬೇಕು ಎನ್ನುವಂಥ ಪ್ರಯತ್ನ ನಡೆದಿದೆ. ಆದರೆ ಈ ಪ್ರಯತ್ನ 
ಗಳಲ್ಲಿ 30 - 35 ವರ್ಷ ಕಳೆದಿದ್ದರೂ ದೊರಕಿರುವ ಫಲ ನಿರಾಶಾ 
ದಾಯಕ. ಇದಕ್ಕೆ ಕಾರಣ ಅಭಿವೃದ್ಧಿಯನ್ನು ಕುರಿತ ನಮ್ಮ 
ಕಲ್ಪಹೊರ ದೇಹವಿದೆ ಮತ್ತು ಸಿನೆಮಾವನ್ನು ಕುರಿತ 
ಕಲ್ಪನೆಯಲ್ಲೇ ದೋಷವಿದೆ ಎಂದು ಪ್ರತಿಪಾದಿಸಿ ಸಮರ್ಥಿಸುವ 
ಬರಹ ಇದು. 


ಈ 


ಎರಡು 


ಅಕ್ಷರ ಪ್ರಕಾಶನ ಸಾಗರ ಕರ್ನಾಟಕ ರಾಜ 


